ಕರ್ನಾಟಕ ಏಧಾನ ಪರಿಷತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 454 

ಸದಸ್ಯರ ಹೆಸರು : ಡಾ. ವೈ.ಎ. ನಾರಾಯಣಸ್ವಾಮಿ, 

ಉತ್ತರಿಸುವ ಸಚಿವರು : ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
ಉತ್ತರಿಸುವ ದಿನಾಂಕ : 06-03-2020 


ಪಶ್ನೆ 


ಮಾಧ್ಯಮಗಳ ವರದಿಯ ಪ್ರಕಾರ ಬೆಂ.ಮ.ಸಾ.ಸಂಸ್ಥೆಯಲ್ಲಿ 2019-20ನೇ ಸಾಲಿನಲ್ಲಿ (ಜನವರಿ 2020 
ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವ ಬಿ.ಎಂ.ಟಿ.ಸಿ | ರವರೆಗೆ) ಒಟ್ಟು 196 ಅಪಘಾತ ಪ್ರಕರಣಗಳು ದಾಖಲಾಗಿದ್ದು, ಇವುಗಳಲ್ಲಿ 
ಬಸ್‌ ಅಪಘಾತಗಳಿಗೆ ಹಳೇ ಸ್‌ಗಳ | ಒಂದು ಅಪಘಾತವು ತಾಂತ್ರಿಕ ದೋಷದಿಂದ ಅಪಘಾತ ಉಂಟಾಗಿರುತ್ತದೆ. 
ತಾಂತ್ರಿಕ ದೋಷಗಳೇ ನ 
ಎನ್ನಲಾಗುತ್ತಿರುವುದು ನಿಜವೇ: (ವಿವರ 
ನೀಡುವುದು) 


ಸಂಸ್ಥೆಯ ಚಾಲಕರು ಜವಾಬ್ದಾರರಾಗಿರುವ ಅಪಘಾತ 
ಪಕರಣಗಳು 


ks 


ಸಂಸ್ಥೆಯ ವಾಹನಗಳ ತಾಂತ್ರಿಕ ದೋಷದಿಂದ 
ಉಂಟಾದ ಅಪಘಾತ ಪ್ರಕರಣ 


ಸಂಸ್ಥೆಯ ಚಾಲಕರು ಮತ್ತು ಇತರೆ ರಸ್ತೆ 
ಬಳಕೆದಾರರೂ ಸಹ ಅಪಘಾತಗಳಿಗೆ 
ಜವಾಬ್ದಾರರಾಗಿರುವ ಪ್ರಕರಣಗಳು 


ಸಂಸ್ಥೆಯ ಜವಾಬ್ದಾರರಲ್ಲದ ಪ್ರಕರಣಗಳು 


ಇಂತಹ ಅನಾಹುತಗಳನ್ನು ತಪ್ಪಿಸಲು ಸರ್ಕಾರ 
ತೆಗೆದುಕೊಂಡಿರುವ; "ತೆಗೆದುಕೊಳ್ಳಲು 
ಯೋಚಿಸಿರುವ ಕ್ರಮಗಳೇನು : 


ಸ್ಛಿಯ್ದ ವಾಹನಗಳಿಂದ ಉಂಟಾಗುವ ಅಪಘಾತಗಳನ್ನು 
ನಿಯಂತ್ರಿಸಲು ಈ ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ- 


ಸಂಸ್ಥೆಯ ತರಬೇತಿ ಕೇಂದ್ರದಲ್ಲಿ ಚಾಲನಾ ಸಿಬ್ಬಂದಿಗಳಿಗೆ 
ತರಬೇತಿಯನ್ನು ನೀಡಲಾಗುತ್ತಿದೆ. 


ಸಂಸ್ಥೆಯ ಅಧಿಕಾರಿಗಳು ಹಾಗೂ ಹ ಪೋಲೀಸ್‌ ಇಲಾಖೆಯ 
ಸಹಯೋಗದೊಂದಿಗೆ ಘಟಕಗಳಲ್ಲಿ ತರಬೇತಿ ಕಾರ್ಯಾಗಾರವನ್ನು 
ಆಯೋಜಿಸಲಾಗುತ್ತಿದೆ 


ಸಂಸ್ಥೆಯಲ್ಲಿ ಪ್ರತಿ ವರ್ಷ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಯೋಜಿಸಿ 
ಚಾಲನಾ AwyoOron ಹಾಗೂ ಸಾರ್ವಜನಿಕ "ಪ್ರಯಾಣಿಕರಿಗೆ 
ಅಪಘಾತಗಳಿಂದ ಉಂಟಾಗುವ ದುಷ್ನರಿಣಾಮಗಳ ಬಗ್ಗೆ ಹಾಗೂ 
ಸುರಕ್ಷತಾ ಕ್ರಮಗಳ ಬಗ್ಗೆ ಹೆಚ್ಚಿನ "ಅರಿವು ಮೂಡಿಸಲು ಕ್ರಮ 
ಕೈಗೊಳ್ಳಲಾಗುತ್ತಿದೆ. 

ಸಂಸ್ಥೆಯ ಸಾರಥಿ ಗಸ್ತು ಪಡೆಯ ವಾಹನಗಳ ಮೂಲಕ ಮಾರ್ಗದಲ್ಲಿ 
ಸಂಚಾರ ಉಲ್ಲಂಘಿಸುವ ಚಾಲಕರ ವಿರುದ್ದ ಸೂಕ್ತ ಶಿಸಿನ ಕಮ 
ಕೈಗೊಳ್ಳಲಾಗುತ್ತಿದೆ. 

ಘಟಕಗಳಲ್ಲಿ ಚಾಲನಾ ಸಿಬ್ಬಂದಿಗಳಿಗೆ ಕೆಲವು ಆಸತ್ರೆಗಳ 
ಸಹಯೋಗದೊಂದಿಗೆ ಕಣ್ಣಿನ ಪರೀಕ್ಷೆಯ ಕಾರ್ಯಾಗಾರಗಳನ್ನು 
ಆಯೋಜಿಸಲಾಗುತ್ತಿದೆ. 

ಸಂಸ್ಥೆಯಲ್ಲಿ ಖಾಸಗಿ ಆಸ್ಪತ್ರೆಗಳೊಂದಿಗೆ ಒಡಂಬಡಿಕೆ 


ಸವ 


% ಮಾಡಿಕೊಂಡಿದ್ದು ಕಾಲಕಾಲಕ್ಕೆ ಚಾಲನಾ ಸಿಬ್ಬಂದಿಗಳ ಆರೋಗ್ಯ 
ತಪಾಸಣೆಗೆ ಅವಕಾಶವನ್ನು ಕಲ್ಲಿಸಲಾಗಿದೆ. 


*” ಅಪಪಾತರಹಿತ ಚಾಲನೆಗಾಗಿ ಚಾಲಕರಿಗೆ ಬೆಳ್ಳಿ ಪದಕ ಹಾಗೂ 
ಚಿನ್ನದ ಪದಕಗಳನ್ನು ನೀಡಿ ಪ್ರೋತ್ಲಾಹಿಸಲಾಗುತ್ತಿದೆ. 

* ವಾಹನಗಳನ್ನು ಮುನ್ನೆಚ್ಚರಿಕೆ ನಿಯತಕಾಲಿಕ ನಿರ್ವಹಣೆಗಳಿಗೆ 
ಒಳಪಡಿಸಲಾಗುತಿದೆ. 

* ವಾಹನಗಳ ನಿರ್ವಹಣೆಯಲ್ಲಿನ ನ್ಯೂನ್ಯತೆಯ ಸಂಬಂಧ ಅರಿವು 
ಮೂಡಿಸಲು ಆಗಿಂದಾಗ್ಗೆ ಅಧಿಕಾರಿಗಳು ಘಟಕಕ್ಕೆ ಭೇಟಿ ನೀಡಿ 
ತಪಾಸಣೆ ನಡೆಸುತ್ತಿದ್ದು, ತಾಂತ್ರಿಕ ಸಿಬ್ಬಂದಿಗಳನ್ನು ಉದ್ದೇಶಿಸಿ 
ಚರ್ಚೆಸಲಾಗುತ್ತಿದೆ. 

* ವಾಹನಗಳಲ್ಲಿ ತಾಂತ್ರಿಕವಾಗಿ ತಂತ್ರಜ್ಞಾನದ ಮುಖೇನ ವೇಗವನ್ನು 
ನಿಯಂತ್ರಿಸಲಾಗಿದೆ. 

™ ತಾಂತ್ರಿಕ ಸಿಬ್ಬಂದಿಗಳಿಗೆ ಆಗಿಂದಾಗ್ಗೆ ತರಬೇತಿ ಕೇಂದ್ರಗಳಲ್ಲಿ 
ಸಂಸ್ಥೆಯ ವತಿಯಿಂದ/ ವಾಹನ ತಯಾರಕರಿಂದ ತರಬೇತಿ 
ಆಯೋಜಿಸಲಾಗುತ್ತಿದೆ. 


“= ಉತ್ತಮ ಚಾಲನಾಭ್ಯಾಸ, ಚಾಲನಾ ಕೌಶಲ್ಯಗಳನ್ನು 
ಉತ್ತಮಪಡಿಸಿಕೊಳ್ಳಲು, ಎನ ಕಮದ ಕುರಿತು ನಿವು 
ಮೂಡಿಸುವ ಮ ಘಟಕ ಮಟ್ಟದಲ್ಲಿ ಪ್ರತಿದಿನ ಚಾಲಕರಿಗೆ 
ಪಿ.ಸಿ.ಆರ್‌.ಎ ರವರಿಂದ ತರಬೇತಿ ನೀಡಲಾಗುತ್ತಿದೆ. 


. ದ ಚಾಲಕರನ್ನು ನೇಮಕಾತಿ ಮಾಡುವ ಸಂದರ್ಭದಲ್ಲಿಯೇ 
"ಗಣಕೀಕೃತ ಚಾಲನಾ ವೃತ್ತಿ ಪರೀಕ್ಷೆ” ಮಾಡುವ ಮೂಲಕ 
ತೆ ಮಾಡಲಾಗುತ್ತಿದೆ. 


ಇ) 


ಬಿ.ಎಂ.ಟಿ.ಸಿ ಬಸ್‌ ಗಳ ಹೆಚ್ಚಳಕ್ಕೆ ಸರ್ಕಾರ 2019-20ನೇ ಸಾಲಿನಲ್ಲಿ 347 ವಾಹನಗಳನ್ನು ಸೇರ್ಪಡೆಗೊಳಿಸಲು 

ಯೋಜನೆ ಹಾಕಿದೆಯೇ, ಹಾಗಿದ್ದಲ್ಲಿ ಅದರ | ಯೋಜಿಸಿದ್ದು, ಈಗಾಗಲೇ ಸರಬರಾಜು ಹಂತದಲ್ಲಿರುತ್ತದೆ. 

ವಿವರಗಳನ್ನು ನೀಡುವುದು 
ಕೇಂದ್ರ ಸರ್ಕಾರದ ಭಾರಿ ಕೈಗಾರಿಕೆ ಇಲಾಖೆ, ಫೇಮ್‌-2 


ಯೋಜನೆಯಡಿಯಲ್ಲಿ 300 ಎಲೆಕ್ಸಿಕ್‌ ಬಸ್ಸುಗಳನ್ನು GCC Model 
ಆಧಾರದ ಮೇಲೆ ಮತ್ತು Se ಸ್ಮಾರ್ಟ್‌ ಸಿಟಿ "ಯೋಜನೆಯಡಿಯಲ್ಲಿ 


90 ಎಲೆಕ್ಸಿಕ್‌ ಬಸ್ಸುಗಳನ್ನು GCC Mode! ಆಧಾರದ ಮೇಲೆ 
ರಾ ಮಾಡಲು po ಆಹ್ನಾನಿಸಿದ್ದು ಪ್ರಗತಿಯಲ್ಲಿರುತ್ತದೆ. 


ಸಂಖ್ಯೆ: ಟಿಡಿ 28 ಟಿಸಿಕ್ಕೂ 2020 
ಸ್‌ 
(ಲಕ್ಷ ಟಿ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


